ಕರ್ನಾಟಕ ವಿಧಾನ ಪರಿಷತ್ತು 


63 
ಶ್ರೀ ವಿಜಯ ಸಿಂಗ್‌ 
15.07.2019 

ಕೃಷಿ ಸಚಿವರು 


ಹುಕಿ ಗುರುತಿನ ಪ್ರಶ್ನೆಸಂಖ್ಯೆ 
ಸದಸ್ಯರ ಹೆಸರು 

ಉತ; ರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


ಕ್ರ.| ' ಪ್ರಶ್ನೆ 


ಅ ಬೀದರ್‌ ಜಲ್ಲಯಲ್ಲಿ ಕೃಷಿ ಬೀದರ್‌ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯನ್ನು 2015- 

ಭಾಗ್ಯ ಯೋಜನೆ6ನೇ ಸಾಲಿನಿಂದ ಅನುಷ್ಠಾನ ಮಾಡಲಾಗುತಿದೆ. ಸದರಿ ಜಿಲ್ಲೆಗೆ 
| ಡಿಯಲಿ ನ ವಿಡುಗಡ್ಗಂ18-19ನೇ ಸಾಲಿನವರೆಗೆ ಕೃಷಿ ಭಾಗ್ಯ ಯೋಜನೆಯಡಿ 
i ¥ ಎ ಬಿಡುಗಡೆ ಮಾಡಿರುವ ಅನುದಾನ ಹಾಗೂ ಆಯೆ ಮಾಡಿದ 
ಮಾಡಿದ ಅನುದಾನ ಎಷ್ಟು ಛಾನುಭವಿಗಳ ತಾಲ್ಲೂಕುವಾರು ವಿವರಗಳು ಈ 


(ಯ್ಯ . ಮಾಡಿದ್ದ ಕ೦ಡಂತಿವೆ: 
ನಲಾನುಭವಿಗಳ ಸಂಖ್ಯೆ p 
ಎಷ್ಟು; (ತಾಲ್ಲೂಕುವಾರು ತ್ರ. ಬಿಡುಗಡೆ ಮಾಡಿದ[ಆಯೆ, ಮಾಡಿದ 
ನಿವರ ನೀಡುವುದು). ಸಂ.| ತಾಲ್ಲೂಕು ಅನುದಾನ ಫಲಾನುಭವಿ 
\ Ks (ರೂ. ಲಕ್ಷ ಗಳಲ್ಲಿ) |] ಗಳ ಸಂಖ್ಯೆ 
"1 |ಹುಮನಾಬಾದ 1724.23 1994 
| 2 [ಬಸವಕಲ್ಯಾಣ - 1499.25 1662 
| 3 ಔರಾದ 1083.61 1260] |: 
EN TS OT | 
| 5 ಬೀದರ್‌ 238.75 298] |: 
ಒಟ್ಟು: 602096) 7098! 


Krishi Bhagya scheme is being: implemented in Bidar 
District from the year 2015-16. The details of grant release 


and beneficiaries selected up: to 2018-19 
under the scheme are as below. y 
Sl. Taluk Grant release No. of 
No. (Rs. In lakhs) Benefifiaries 
selected 
2 Basavakalyana 1499.25 1662 
3 JAurad 1083.61 1260 
4 [Balki 1475] 1884 
5 Bidar 238.75 298 


otal: 6020.96 7098 


ಆ) ಬೀದರ್‌ ಜಿಲ್ಲೆಯಲ್ಲಿ ಬಿತ್ತನೆ 
ಬೀಜ ವಿತರಣಾ ಕೇಂದ್ರಗಳ 
ಸ೦ಖ್ಯೆ ಎಷ್ಟು; 
(ತಾಲ್ಲೂಕುವಾರು ವಿವರ 


ಬಿತ್ತನೆ ಬೀಜ ವಿತರಣೆ 


ಗೊಂಡ ಕ್ರಮಗಳೇನು? 


ಬೀದರ್‌ ಜಿಲ್ಲೆಯಲ್ಲಿ ಒಟ್ಟು 73 30 ರೈತ ಸಂಪರ್ಕ ಕೇಂದ್ರ 
ಹಾಗೂ 43 ಹೆಚ್ಚುವರಿ ಮಾರಾಟ ಕೇಂದ್ರ) ಕೇಂದ್ರಗಳಿಂದ 
ಬಿತ್ತನೆ ಬೀಜ. ವಿತರಣೆ ಮಾಡಲಾಗುತ್ತಿದೆ. ಬಿತ್ತನೆ ಬೀಜ 
ಂದ್ರಗಳಲ್ಲಿ ರೈತರಿಗೆ ಬೀಜ ವಿತರಣೆಯನ್ನು ಸಮರ್ಪಕವಾಗಿ 
ನಿರ್ವಹಿಸಲಾಗುತ್ತಿದೆ. ರೈತರಿಗೆ ಅವರ ಪಹಣಿ ೬ ಆಭಾರಕಾರ್ಡ್‌ 
ಮತ್ತು ಬ್ಯಾಂಕ್‌ ಪಾಸ್‌ ಪುಸ್ತಕ (ನಕಲು ಪ್ರತಿ) ಜಾತಿ ಪ್ರಮಾಣ 
ಪತ್ರ (ಪರಿಶಿಷ್ಠ ಪಲಗಡ ಮತ್ತು ಪರಿಶಿಷ್ಟ ಜಾತಿ ರೈತರಿಗೆ ಮಾತ್ರ) 
ಪಡೆದು ಬೀಜಗಳನ್ನು ವಿತರಿಸಲಾಗುತ್ತಿದೆ. ತಾಲ್ಲೂಕುವಾರು 
ವಿವರ ಈ ಕೆಳಕಂಡಂತಿದೆ. ; 


ಬೀದರ್‌. ಜಿಲ್ಲೆಗೆ 2019ರ ಮುಂಗಾರು ಹಂಗಾಮಿಗೆ 95,000 
ಕ್ವಿಂಟಾಲ್‌ ವಿವಿಧ ಬಿತ್ತನೆ ಬೀಜಗಳ ಬೇಡಿಕೆಯಿದ್ದು, 94891 
ಕ್ವಿಂಟಾಲ್‌ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಲಾಗಿದ್ದು, 811 
ಕ್ವಿಂಟಾಲ್‌ ಬಿತ್ತನೆ ಬೀಜಗಳನ್ನು “ದಾಸ್ತಾನುಕರಿಸಲಾಗಿದೆ. ರೈತ 
ಸಂಪರ್ಕ ಕೇಂದ್ರಗಳಲ್ಲಿ ಬೀಜ ದಾಸ್ತಾನು ಸಾಕಷ್ಟು 
ಪ್ರಮಾಣದಲ್ಲಿದ್ದು, ಸಾಗುವಳಿ ಕ್ಲೇತ್ರಕ್ಸನುಗುಣವಾಗಿ ದಾಸ್ತಾನು 
ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ರೈತರಿಗೆ ಬೀಜ 
ಕೊರತೆಯಾಗದಂತೆ ವಿತರಣೆಗೆ ಕಮವಹಿಸಲಾಗಿದೆ. 


In Bidar District, the seeds are distributed through 73 

(30 Raitha Samparka Kendra’'s and 43 additional sale 

points) sale points. Seeds are distributed to the farmers 

satisfactorily. Seeds are distributed based on their RTC & 

adhar Card and Bank Passbook (Xerox copy), caste 
certificate (if the farmer belongs to SC/ST’s). 


ಸನದ ee 


Taluk wise information is given below: 


Sl. Taluk Raitha Additional Total 
No. Samparka| Sale 
Kendra | Centres 


Bidar —— 

EEN —— 11 3 
3k oe 3 
15 lHumnabad | 06° | 0 |] 09 
| [oar | 30 | 43 | 73-7 


The Bidar District seed requirement is 95,000 
quintals, 94,891 quintal of seeds are distributed and 
811 quintals of seed stock is available in the Raithas 
Samparka Kendra. The seed stock is sufficiently 
tored based on the cultivation area. All the required 
[steps are taken fo overcome the shortage of seeds. 


(ಎನ್‌.ಹೆಚ್‌. Mp 
ಕೃಷಿ ಸಚಿವರು : 


ಸರಿಖ್ಯ:AGRI-AML/28/2019 OO 


